ಕರ್ನಾಟಿಕ ವಿಧಾನ ಪರಿಷತ್ತು 


» 


ಕಾಮಗಾರಿಗಳು 
ತ್ವರಿತಗತಿಯಲ್ಲಿ 
ಕಾರ್ಯನಿರ್ವಹಿಸಲು 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು; 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 123 (861) 
ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ 
ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 09-03-2021 
ಉತ್ತರಿಸುವ ಸಚಿವರು ಮಾನ್ಯ ನಗರಾಭಿವೃದ್ಧಿ ಸಚಿವರು 
ಕ್ರ. ಪ್ರಶ್ನೆ 7 ಉತ್ತರ 
ಸಂ ರ 
ಅ. [ಸ್ಮಾರ್ಟ್‌ ಸಿಟಿ ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಬೆಳಗಾವಿ ನಗರವು 
ಯೋಜನೆಯಡಿ ದಿನಾ೦ಕ:28.01.2016 ರಂದು ಆಯ್ಕೆಯಾಗಿರುತ್ತದೆ. ಮತ್ತು ಯೋಜನಾ 
ಆಯ್ಕೆಯಾದ ಬೆಳಗಾವಿ | ಅನುಷ್ಠಾನಕ್ಕಾಗಿ ವಿಶೇಷ ಉದ್ದೇಶಿತ ವಾಹನವನ್ನು 
ನಗರದಲ್ಲಿ ಯೋಜನೆಯ | ದಿನಾಂಕ:11.05.2016 ರಂದು ಸ್ಮಾಪಿಸಲಾಗಿರುತ್ತದೆ. ಯೋಜನಾ ವಿವರ 
ಅನುಷ್ಠಾನ ತೀರಾ | ಕೆಳಕಂಡಂತಿರುತ್ತದೆ: 
ವಿಳಂಬವಾಗುತ್ತಿರುವುದು ಯೋಜನೆಗೆ ' ಬಿಡುಗಡಗೊಳಿಸಲಾದ ವೆಚ್ಮ ರಾಷ್ಟ್ರದ ಯೋಜನಾ 
ಸರ್ಕಾರದ ಗಮನಕ್ಕೆ ಸಾನ _ ಅನುದಾವ ee ಸಗಳ ಸ ಛನುಜಾನನೆ 
ಬಂದಿದೆಯೇ; ಕ a er eas ನ ಸ 
5 ವರ್ಷಗಳ ಅವಧಿಗೆ | ರೂ. ರೂ.300.00 | ರೂ.410.00 ದೇಶದ 110 | 2021-2022 
§ ಕೇಂದ್ರ ಹಾಗೂ ರಾಜ್ಯ | 294.00 ಕೋಟಿಗಳು | ಕೋಟಿಗಳು ಸ್ಮಾರ್ಟ್‌ಸಿಟಿಗಳ ರೊಳಗೆ 
ಆ ಹಾಗಿದ್ದಲ್ಲಿ, ಸದರಿ || ಸರ್ಕಾರಗಳಿಂದ ತಲಾ | ಕೋಟಿಗಳು ಪೈಕಿ 35 ನೇ | ಪೂರ್ಣಗೊಳಿಸ 
ಯೋಜನೆಯ ರೂ.500.00 ಕೋಟಿಗಳು. ಸ್ವಾನದಲ್ಲಿರುತ್ತದೆ. | ಬೇಕಾಗಿದೆ. 
ಕಾಮಗಾರಿಗಳು ತುಂಬಾ ಸ್ಮಾರ್ಟ್‌ಸಿಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಯಾವುದೇ 
ನಿಧಾನಗತಿಯಲ್ಲಿ ಸಾಗಲು | ತರಹದಲ್ಲಿ ವಿಳಂಬವಾಗಿರುವುದಿಲ್ಲ. ಆದಾಗ್ಯೂ, ಪ್ರಾರಂಭದಲ್ಲಿ ಈ 
ಕಾರಣಗಳೇಮು; ಕೆಳಕಂಡ ಕಾರಣಗಳಿಗೆ ಸ್ಥಲ್ಪ ವಿಳಂಬವಾಗಿದ್ದು ಅದನ್ನು 
ಕಾಲಕ್ರಮೇಣ ತ್ವರಿತವಾಗಿ ಅಮುಷ್ಮಾನಗೊಳಿಸಲು 
ಕಪ್ರಮವಹಿಸಲಾಗಿರುತ್ತದೆ. | 
ಸ್ಮಾರ್ಟ್‌ ಸಿಟಿ ಯೋಜನೆಯಡಿ ಪ್ರಮುಖವಾಗಿ ಸ್ಮಾರ್ಟ್‌ ರಸ್ತೆಗಳ 
ಅಭಿವೃದ್ಧಿ ಒಳಚರಂಡಿ: ಹಾಗೂ . ಇನ್ನಿತರೆ ಮೂಲಸೌಕರ್ಯ 
ಅಭಿವೃದ್ದಿ ಯೋಜನೆಗಳನ್ನು ಹಮಿಹೊಳ್ಳಲಾಗಿದ್ದು, ಸದರಿ 
ಯೋಜನೆಗಳನ್ನು ನಗರದ ಜನನಿಬಿಡ . ಪ್ರದೇಶಗಳಲ್ಲಿ 
ಅನುಷ್ಠಾನಗೊಳಿಸಬೇಕಾಗಿರುವುದರಿಂದ ಹಾಗೂ ಈ ಯೋಜನೆಗಳಲ್ಲಿ 
ಎಸ್ಕಾಂ, ಬಿಎಸ್‌ಎನ್‌ಎಲ್‌ ಹಾಗೂ ಇತರೆ ಇಲಾಖೆಗಳೊಂದಿಗೆ 
ಸಮನ್ನಯ ಸಾಧಿಸಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ 
ಮತ್ತು ಕೇಂದ್ರ ರಕ್ಷಣಾ ಇಲಾಖೆಯಿಂದ ನಿರಾಕ್ಷೇಪಣ ಪತ್ರ ಪಡೆಯಲು 
ವಿಳಂಬವಾಗಿದ್ದರಿಂದ ಅಲ್ಲದ ಟಿಳಕವಾಡಿ - ಯೋಜನೆಯಲ್ಲಿ 
ನ್ಯಾಯಾಲಯದ ವ್ಯಾಜ್ಯ ಇದ್ದುದರಿಂದ ಯೋಜನಾ ಅನುಷ್ಠ್ಮಾನದಲ್ಲಿ 
ಅನಿವಾರ್ಯ ವಿಳಂಬವಾಗಿರುತ್ತದೆ. 
ಆದಾಗ್ಯೂ, ಸದರಿ ಯೋಜನೆಯನ್ನು ನಿಗಧಿತ ಸಾಲಾವಧಿಯೊಳಗೆ 
ಅಮುಷ್ಠಾನಗೊಳಿಸಲಾಗುವುದು. 
ಇ |ಸ್ಮಾರ್ಟ್‌ ಸಿಟಿ ಯೋಜನೆಯ 


ಸ್ಮಾರ್ಟ್‌ಸಿಟಿ ಯೋಜನೆಯ ಅನುಷ್ಠಾನಕ್ಕೆ ಎದುರಾಗಿರುವ ಮೇಲಿನ 
ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಂಡು ಈಗ 
ಕಾಮಗಾರಿಗಳನ್ನು ತೃರಿತಬಾಗಿ ಅನುಷ್ಠ್ಮಾನಗೊಳಿಸಲಾಗುತ್ತಿದೆ. 


ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು; ನಗರಾಭಿವೃದ್ಧಿ ಇಲಾಖೆಯ 
ಅಪರ ಮುಖ್ಯ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು, 


ವ್ಯವಸ್ಥಾಪಕ ನಿರ್ದೇಶಕರು, ಕೆಯುಐಡಿಎಫ್‌ಸಿ ಮತ್ತು ಆಯಾ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿಯಮಿತವಾಗಿ ಪ್ರಗತಿ ಪರಿಶೀಲನಾ 
ಸಭೆಗಳನ್ನು ಸ್ಥಳೀಯ ಸಮಸ್ಯೆಗಳನ್ನು “ಬಗೆಹರಿಸಲು, ಯೋಜನಾ 
ಅನುಷ್ಠಾನವನ್ನು ತೆ, ವರಿತಗೊಳಿಸಲು ಪ್ರಮ ತೆಗೆದುಕೊಳ್ಳ ಸಲಾಗಿದೆ. 


ಯೋಜನಾ ಅನುಷ್ಠಾನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳಿಗೆ 
"ಸ್ಮಾರ್ಟ್‌ ಸಿಟಿ ಅಡ್ಡೈಸರಿ ಫೋರಂ' ಮತ್ತು 'ಸ್ಮಾರ್ಟ್‌ ಸಿಟಿ ಅನುಷ್ಠಾನ 
ಮತ್ತು . ಪರಿಶೀಲನಾ ಸಮಿತಿಗಳಲ್ಲಿ"ಚರ್ಚಿಸಿ '' ಸಮಸ್ಯೆಗಳನ್ನು 
ಬಗೆಹರಿಸಲಾಗುತ್ತಿದೆ ಹಾಗೂ .ಈ ಸಮಿತಿಗಳ . ಸಭೆಗಳನ್ನು 
ನಿಯಮಿತವಾಗಿ ನಡೆಸಲು ಕ್ರಮ ತೆಗೆದುಕೊಳ್ಳಲಾಗದೆ. 


ಮೇಲಿನ ಎಲ್ಲಾ ಕ್ರಮಗಳ ಪರಿಣಾಮವಾಗಿ, ಪ್ರಸ್ತುತ ಬೆಳಗಾವಿ 
ನಗರದಲ್ಲಿ ಸ್ಮಾರ್ಟ್‌ ಸಿಟಿ ಅನುಬಾನ ಮತ್ತು' ಸಾರ್ವಜನಿಕ ಖಾಸಗಿ 
ಸಹಭಾಗಿತ್ವದಲ್ಲಿ ಪ್ರಸ್ತಾಪಿಸಲಾಗಿರುವ ರೂ.999.28 ಕೋಟಿ ಮೊತ್ತದ 
108 ಕಾಮಗಾರಿಗಳ ಪೈಕಿ ರೂಂ528' ಕೋಟಿ ಮೊತ್ತದ 32 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಪ್ರಸ್ತುತದಲ್ಲಿ; ರೂ.750.53 
ಕೋಟಿ ಮೊತ್ತದ 67 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ ಹಾಗೂ 
ರೂ.153.47 ಕೋಟಿ ಮೊತ್ತದ 9 ಕಾಮಗಾರಿಗಳು ಟೆಂಡರ್‌ 
ಹಂತದಲ್ಲಿರುತವೆ. - | 


ಮೇಲೆ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ, ಬೆಳಗಾವಿ 
ಸ್ಮಾರ್ಟ್‌ ಸಿಟಿ ಯೋಜನೆಯನ್ನು ಸಮರ್ಪಕವಾಗಿ ಕೈಗೊಳ್ಳಲಾಗುತ್ತಿದ್ದು, 
ಎಲ್ಲಾ ಕಾಮಗಾರಿಗಳನ್ನು ' ತೈರಿತಗತಿಯಲ್ಲಿ ವಿಗಧಿತ 
ಕಾಲಮಿತಿಯೊಳಗೆ. ಅನುಷ್ಠಾನಗೊಳಿಸಲು ಸ್ಮಾರ್ಟ್‌ ಸಿಟಿ 


ಅಧಿಕಾರಿಗಳಿಗೆ ಕಟ್ಟು ನಿಟ್ಟಿನ ಸೂಚನೆ ನೀಡಲಾಗಿದೆ. 


ಸ್ಮಾರ್ಟ್‌ ಸಿಟಿ ಯೋಜನೆಯ 
ಕಾಮಗಾರಿಗಳಲ್ಲಿ 
ಅವ್ಯವಹಾರ, : ಹಣ 
ದುರ್ಬಳಕೆ ಪ್ರಕರಣಗಳು 
ಕೇಳಿ ಬಂದಿದ್ದು, ಈ ಬಗ್ಗೆ 
ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಬೆಳಗಾವಿ ಸ್ಮಾರ್ಟ್‌ ಸಿಟಿ ಯೋಜನೆಯ ಕಾಮಗಾರಿಗಳಲ್ಲಿ 
ಅವ್ಯವಹಾರ, ಹಣ ದುರ್ಬಳಕೆ ಪ್ರಕರಣಗಳು ವರದಿಯಾಗಿರುವುದಿಲ್ಲ. 


ಬೆಳಗಾವಿ ° ಹಾಗೂ 
ಬೆಂಗಳೂರು ಸ್ಮಾರ್ಟ್‌ ಸಿಟಿ 
ಕಾಮಗಾರಿಗಳನ್ನು ಯಾವ 
ಕಾಲಮಿತಿಯೊಳಗೆ 

ಪೂರ್ಣಗೊಳಿಸಲಾಗುವುದು? 


ಬೆಳಗಾವಿ ಹಾಗೂ ಬೆಂಗಳೂರು .ನಗರಗಳಲ್ಲಿ ಸ್ಮಾರ್ಟ್‌ ಸಿಟಿ 
ಯೋಜನೆಯಡಿ ಅನುಷ್ಠಾನ ಹಂತದಲ್ಲಿರುವ ಕಾಮಗಾರಿಗಳ ವಿವರ 
ಹಾಗೂ ಅವುಗಳ ಪೂರ್ಣಗೊಳ್ಳುವ ಕಾಲಮಿತಿಯ ಮಾಹಿತಿಯನ್ನು 
ಅನಮುಬಂಧ:-1 ರಲ್ಲಿ ನೀಡಿದೆ. 


ಸಂಖ್ಯೆ:ನಲಅ*ಇ 40 ಸಿಎಸ್‌ಎಸ್‌ 2021 


ಯ ಸಚಿವರು 


Qa ರು 


ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ 
ಕರ್ನಾಟಿಕ ವಿಧಾನ ಪರಿಷತ್ತು ಚುಕೆ, ಗುರುತಿನ ಪೆ ಸಲಖ್ಯೆ: 861 

1 | ಚುಕ್ಕೆ ಗುರುತಿನ ವ್ಯಷ್ನ | 361 

2 | ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು' ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಮೆಕಾರ್ಜುನ 

3 | ಉತ್ತರಿಸಬೇಕಾದ ದಿಸಾಂಕ | 09.03.2021 

§ ಪ್ರಶ್ನೆ | ಉತ್ತರ 
ಸ್ಮಾರ್ಟ್‌. . ಸಿಟಿ ಯೋಜನೆಯಡಿ 

ಅ| ಆಯ್ಕೆಯಾದ ಜೆಳಗಾವಿ ನಗರದಲ್ಲಿ 
ಯೋಜನೆಯ ಅನುಷ್ಠಾನ ತೀರಾ - 
ವಿಳಂಬವಾಗುತ್ತಿರುವುದು ' ಸರ್ಕಾರದ ಅನ್ನಹಿಸುವುದಿಲ್ಲ 
ಗಮನಕ್ಕೆ ಬಂದಿದೆಯೇ: 

ಆ | ಹಾಗಿದ್ದಲ್ಲಿ ಸದರಿ `ಹೋಜನಯ] 
ಕಾಮಗಾರಿಗಳು ತು೦ಬಾ ನಿಧಾನಗತಿಯಲ್ಲಿ 
ಸಾಗಲು ಕಾರಣಗಳೇನು: ಅನ್ನಹಿಸುವುದಿಲ್ಲ 

ಇ|ಸಾರ್ಟ್‌ ಸಿಜಿ ಯೋಜನಹಮ ಸಾಮಗಾನ KN 
ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸಲು _ 
ಸರ್ಕಾರ ತೆಗೆದುಕೊಡಿರುವ ಕ್ರಮಗಳೇನು: ಅನ್ನಹಿಸುವುದಿಲ್ಲ, 

ಈ। ಸ್ಮಾರ್ಟ್‌ ಸಿಟಿ ಯೋಜನೆಯ ' OT 

| ಕಾಮಗಾರಿಗಳಲ್ಲಿ " ಅವ್ಯವಹಾರ, 'ಹನ 
ದುರ್ಬಳಕೆ ಪ್ರಕರಣಗಳು ಕೇಳಿ ಬಂದಿದ್ದು, ಅನ್ನಹಿಸುವುದಿಲ್ಲ 
ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇಮು: 

'ಉ| ಬೆಳಗಾವಿ ಹಾಗೂ ಚಿಂಗಳಾರು ಸಾನ ವಂಗಾ ಸ್ಮಾರ್ಟ್‌ ಸಿಟಿ ಕಾಮಗಾರಿಗಳ 
ಸಿಟಿ ಕಾಮಗಾರಿಗಳನ್ನು ಯಾವ | ಪ್ರಗತಿಯ ವಿವರಗಳನ್ನು ಅನುಬಂಧ-ಅ ರಲ್ಲಿ 
ಕಾಲಮಿತಿಯೊಳಗೆ ಅಗತಿ ಸಿದೆ: 
ಪೂರ್ಣಗೊಳಿಸಲಾಗುವುದು? Kf 
SN _ _ oo] 


ನ, 
ವ್ಯವಸ್ಥಾಪಕ ಇನಿ by 
ಬೆಂಗಳೂರು ಸ್ಮಾರ್ಟ್‌ ಸಿಟಿ ವಿಮಿಟಿಡ್‌. 


ಕರ್ನಾಟಿಕ ವಿಧಾನ ಪರಿಷತ್ತು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:861 
ಬೆಂಗಳೂರು ಸ್ಮಾರ್ಟ್‌ ಸಿಟಿ ಯೋಜನೆಯ ಅನುಷ್ಠಾನದ ಬಗ್ಗೆ ಟಷ್ಟಣಿ 


. ಬೆಂಗಳೂರು ನಗರವನ್ನು ಕೇ೦ದ್ರ ಸರ್ಕಾರವು 3ನೇ ಹಂತದಲ್ಲಿ ದಿನಾ೦ಕ:28-06-2017 
ರಂದು ಸ್ಮಾರ್ಟ್‌ ಸಿಟಿ ಬಂದು ಘೋಟಷಿಸಿರುತ್ತದೆ. ಇದು: 5 ವರ್ಷಗಳ ಅವಧಿಯ 
ಯೋಜನೆಯಾಗಿರುತ್ತದೆ. ದಿನಾ೦ಕ:07-10-2017 ರಂದು "ವಿಶೇಷ ಉಬ್ನೇಶಿತ ವಾಹನ ವಾಗಿ 
(Special Purpose Vehicle) ಬೆ೦ಗಳೂರು ಸ್ಮಾರ್ಟ್‌ ಸಿಟಿಯನ್ನು ಸ್ಥಾಪಿಸಲಾಗಿದೆ. ದಿನಾ೦ಕ:03- 
01-2018 ರಂದು ಕಂಪನಿ ಕಾಯಿದೆ ಪ್ರಕಾರ ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ನ್ನು 
ನೋಂದಣಿ ಮಾಡಲಾಗಿರುತ್ತದೆ. 


ಬೆಂಗಳೂರು ಸ್ಮಾರ್ಟ್‌ ಸಿಟಿ" ಯೋಜನೆಗೆ ಕೇ೦ದ್ರ ಮತ್ತು ರಾಜ್ಯ: ಸರ್ಕಾರಗಳು 50:50 
ಅನುಪಾತದಲ್ಲಿ ವಾರ್ಷಿಕವಾಗಿ ತಲಾ ರೂ.100 ಕೋಟಿಯಂತೆ ಅನುದಾನವನ್ನು ಬಿಡುಗಡ 
ಮಾಡಲಾಗುತ್ತದೆ ಹಾಗೂ 5 ವರ್ಷದ ಅವಧಿಯಾದ 2017-2022 .ವದೆಗೆ ಪ್ರತಿ ವರ್ಷ 
ರೂ.200.00 ಕೋಟಿಯಂತೆ ರೂ.1000.00 ಕೋಟೆಯನ್ನು ಬಿಡುಗಡೆ ಮಾಡಲಾಗುವ 
ಯೋಜನೆಯಾಗಿರುತ್ತದೆ. ಪರಿಷತ ಕ್ರಿಯಾ ಯೋಜನೆಯಲ್ಲಿ ರೂ.930.00 ಕೋಟಿ 
ಯೋಜನೆಗಳಿಗೆ ಹಾಗೂ ರೂ70 ಕೋಟಿ ಆಡಳಿತಾತ್ಮಕ ವೆಚ್ಚಗಳಿಗೆ ಅನುದಾನ 
ನಿಗಧಿಪಡಿಸಲಾಗಿದೆ. ಇದುವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಒಟ್ಟು ರೂ.246.00 
ಕೋಟಿ ಅನುದಾನ ಬಿಡುಗಡೆಯಾಗಿರುತ್ತದೆ. 


ದಿನಾಂಕ: 28022021 ಠ ಅಂತ್ಯಕ್ಕೆ ಕಾಮಗಾರಿಗಳಿಗೆ ರೂ.148.45 ಕೋಟಿ ಮತ್ತು 
ಆಡಳಿತಾತ್ಮಕ ವೆಚ್ಚಗಳಿಗೆ ರೂ. 10.00 ಕೋಟಿ ಒಟ್ಟು ರೂ.158.45 ಕೋಟಿ ವೆಚ್ಚ 
ಮಾಡಲಾಗಿರುತ್ತದೆ. 


*ಪ್ರದೇಶಾಧಾರಿತ ಅಭಿವೃದ್ಧಿಯಡಿ (Arca Based Development) 36 ರಸ್ತೆಗಳನ್ನು 2 
ಹಂತಗಳಲ್ಲಿ 13 ಪ್ಯಾಕೇಜ್‌ ಗಳಲ್ಲಿ ಟೆಂಡರ್‌ ಶ್ಯೂರ್‌ ಮಾದರಿಯಲ್ಲಿ, 29.56 ಕಿ.ಮೀ 
ಗಳಿಗೆ ಒಟ್ಟು ಡೊ.481.65 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ದಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ. 


* ಪ್ರಸ್ತುತ ರಸ್ತೆಗಳ ಕಾಮಗಾರಿಗಳು ವಿವಿಧ ಹಂತದಲ್ಲಿದ್ದು ಪ್ರಗತಿಯಲ್ಲಿರುತ್ತವೆ, ಜೂನ್‌- 
2021 ರೊಳಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಇತರೆ ಸ್ಮಾರ್ಟ್‌ ಸಿಟಿ ಯೋಜನೆಗಳು ವಿವಿಧ ಹಂತದಲ್ಲಿ ಪ್ರಗೆತಿಯಲ್ಲಿರುತ್ತವೆ. 

- ಖಾಸಗಿ ಸಹಭಾಗಿತ್ತದ ಯೋಜನೆಗಳ ಯೋಜನಾ ಮೊತ್ತ ರೂ. 955.00 ಕೋಟಿ ಮತ್ತು 
ಒಟ್ಟುಗೂಡಿಕೆಯ ಯೋಜನೆ(Convergence Project)ಗೆಳ ಯೋಜನಾ ಮೊತ್ತ 
ರೂ.54.04 ಕೋಟಿ ಮೊತ್ತದ ಕಾಮಗಾರಿಗಳನ್ನು ಬಿಬಿಎಂಪಿ ವತಿಯಿಂದ 
ಅನುಷ್ಠಾನಗೊಳಿಸ ಲಾಗುತ್ತಿದೆ. 


ಬೆಂಗಳೂರು ಸರ್‌ ಸಿಟಿ ಲಿ RN 


BENGALURU SMART CITY LIMITED 


ಅನುಬಂಧ -ಅ 
ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ - ಎಸ್‌ಸಿ ಎಲ ಯೋಜನೆಗಳ ಪ್ರಗತಿಯ ವರದಿ- ದಿನಾ೦ಕ:03.03.2021 


ನರ: ಹಸೋಟಿಗಳಲ್ಲಿ 
j p p 7 
H K ’ j £ ಪರಿಷ್ಕೃತ | | ಪೂರ್ಣಗೊಳ್ಳುವ 
ಕ್ರ.ಸಂ ಯೋಜನೆಯ ಹೆಸೆರು ; | ಯೋಜನಾ ಹಂತ ಯೋಜನ ವೆಚ್ನ | ಬನಾಲಕ: 
i \ 
ಸ್ಮಾರ್ಟ್‌ ಟೆಂಡರ್‌ ಶ್ಯೂರ್‌ ರಸ್ತೆಗಳು ಫೇಸ್‌ ಎಪ್ಮಾಕೇಜ್‌ 1 } ] l 
l: ಕಮರ್ಷಿಯಲ್‌ ಸ್ಟೀಟ್‌-ಕಾ: ಇಮರಾಜ್‌ ರಸ್ತೆಯಿಂದ ಜುಮಾ, ಮಸೀದಿ ರಸ್ತೆವರೆಗೆ (ಬೌರಿಂಗ್‌ ಆಸ್ಪತ್ರೆಯ ಹತ್ತಿರ) | f 
3. ಕಾಮೆರಾಜ್‌ ರಸ್ತ.- ಎಂ ಜ ರಸೆಯಿಂದ ಕಮರ್ಷಿಯಲ್‌ ಸ್ವೀಟ್‌ ವರೆಗೆ ಮತ್ತು ಸೇಂಟ್‌ ಜಾನ್ಸ್‌ ಚರ್ಚ್‌ ರಸ್ತವದೆಗೆ | } 
i ಕಾಮಗಾರಿ ಪ್ರಗತಿಯಲ್ಲಿದೆ ; 35.93 30.07.2021 
| 
| 
ಸ್ಮಾರ್ಟ್‌ ಟೆಂಡರ್‌ ಶ್ಯೂರ್‌ ರಸಗಳು ಫೇಸ್‌ ಎ ಪ್ಯಾಕೇಜ್‌?2 | 
1 ಹಲ ರಸ್ತೆ-ಡಿಕಸ ್ಲ ತೆನ್ನಿಂಗೃನ್‌ ರಸ್ತೆಯವರೆಗೆ , | 
2 2. Pee ಸಿ ಭಾ ರೆಸ್ಟೆಯವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ 1 2392೫7 20) 
ಸಾರ್ಕ್‌ ಔಂಡರ್‌ ಶ್ಯೂರ್‌ ಕಸ್ತಗಳು ಫೇಸ್‌ ವ ಪಾಕ್‌ಜ3 j 7 A 
I ಇನ್‌ಫಂಬ್ರಿ ರನ್ತೆ. ಅಲಿ ಅಸ್ಕರ್‌ ರೆಸ್ಟೆಯಿಂದ ಸಫಿನಾ ಖಾಜಾ ತಾಃ ಗೆ (ವ | | 
(2. ಸೆಂಟ್ರಿಲ್‌ ಸ್ಟೀಔ್‌ ಎಂ ಜಿ ರಸ್ತೆಯಿಲಿದ ಶಿವಾಜಿನಗರ ಬಸ್‌ 'ನಿಲ್ಲಾ | ; 
(ಬಾಳಕುಂದ್ದಿ) ಜಂಕ್ಷನ್‌ ವರೆಗೆ ವ 
3 15. ಬಾರಿಂಗ್‌ ಅಸ್ಮತ್ರರೆಸ್ತ- ಮುಬ್ಯ ಗಾರ್ಡ್‌ ಕ್ರಾಸ್‌ ರಸ್ತಯಿಂದ ಎಚ್‌ಎಸ್‌ಐಎಸ್‌ ಘೋಶಾ ಆಸ್ಕತ್ರೆವಲೆಗ ಕಾಮಗಾರಿ ಪ್ರಗತಿಯಲ್ಲಿದೆ. " | 3336 30.07.2021 
{ 1 
ಹಾ ಟೆಂಡರ್‌ ಶ್ಯೂರ್‌ ರೆಸ್ಟೆ। ಗಜಾ ಫೇಸ್‌ ಎ ಪಾಕ್‌ಷ್‌ 4 j 
1. ಮಿಲ್ಲರ್ಸ್‌ ರಸ್ತೆ - ಚಾಲುಕೆ, ವೃತ್ತದಿಂದ ಕಂಟೋಸ್ಕೆ೦ಟ್‌ ವರೆಗೆ ಕ್ಟೀಸ್ಸ್‌ ರಸ್ತೆ ಮೂಲಕ j 
4 12 ರಾಜ್‌ಭವಸ ರಸ್ತೆ. ಮಿನ್ಸ್‌ ಚೌಕೆದಿಂದ ಬಸವೇಶ್ವರ ವೃತ್ತದವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ 39.98 | 30.07.2021 


ಸ್ಮಾರ್ಟ್‌ ಟೆಲಡರ್‌ ಶ್ಯೂರ್‌ ರಸ್ತೆಗಳು ಫೇಸ್‌ ಎ ಪ್ಯಾಕೇಜ್‌ 5 | | 
1. ಮೆಕ್‌ಗ್ರಾತ ರಸ್ಟೆ- ಬ್ರಿಗೇಡ್‌ ರಸ್ತೆಯಿಂದ ರಿಚ್ಮಂಡ್‌ ರಸೆವರೆಗೆ | 
2. ಪನ ರಿಚಂಡ್‌ ರಸ್ತೆಯಿಂದ ರಸಿಡೆನ್ಸಿ ರಸೆಯವರೆಗೆ | | 
3. ಹೇಯ್ದ್‌ ರೆ ಚ್ಛೈಂಡ್‌ ರಸ್ಟೆಯೆಂದ ರೆಸಿಡನ್ನಿ ರೆಸ್ತೆಯವರಗೆ H x 

5” [ನ ವುಡ್‌ ಸ್ಟ್ರೀಟ್‌. ಮ್ಯೂಸಿಯಂ ರಸ್ತೆಯಿಂದ ರಿಚ್ಛಂಡ್‌ ರಸ್ತೆಯವರಗೆ " | ಕಾಮಗಾರಿ ಪ್ರಗತಿಯಲ್ಲಿದೆ 27.25 | 30.07.2021 
5. ಕ್ಯಾಸಲ್‌ ಸ್ಟ್ರೀಟ್‌ - ಮ್ಯೂಸಿಯಂ ರಸ್ತೆಯಿಂದ ರಿಚ್ಮಂಡ್‌ 'ರಸ್ಟೇ ಯವರೆಗೆ ' ; | 
65. ಟೇಟ್‌ ಲೇನ್‌ - ರಿಚ್ಮಂಡ್‌ ರಸ್ತೆಯಿಂದ ಕ್ಯಾಸಲ್‌ ಸ್ಟ್ರೀಟ್‌ ವರಗೆ | 


ಸ್ಮಾರ್ಟ್‌ ಟೆಂಡರ್‌ ಶ್ಯೂರ್‌ ರಸೆಗಳು ಫೆಸ್‌ ಎ ಪ್ಯಾಕೇಜ್‌ 6 
1. ಕೆಸ್ಪೂರ್ಬಾ ರಸ್ತೆ- ಸಿದ್ದಲಿಂಗಯ್ಯ ವೃತ್ತದಿಂದ ಮಿನ್ಸ್‌ ಜೌತಕ್ಕೆ ಹ್ವೀನ್ಸ್‌ ಪೃತಿಮೆ (ಎಂಜಿ ರಸ್ತೆ I 
64 ನೀನ್‌ ರೆಸ್ಲೆ. ಎಂ ಜ ರಸ್ತೆಯಿಂದ ಕಂಟೋನೈೆಂಟ್‌ ಡ್ಲೆಟಿ ಸ ನಿಲ್ಮಾಣದವರಗ ಕಾಮಗಾರಿ ಪ್ರಗತಿಯಲ್ಲಿದೆ 45.75 i 30.07.2021 


[ಸಾರ್ಟ್‌ ಟೆಂಡರ್‌ ಶ್ಯೂಲ್‌ ರಸ್ತೆಗಳು ಫೇಸ್‌ ಎ ಪ್ಯಾಕೇಜ್‌? 
' 1. ರಾಜಾ ರಾಮ್‌ ಮೋಹನ್‌ ರಾಯ್‌ ರಸ್ತೆ - ರಿಚ್ನಂಡ್‌ ಸರ್ಕಲ್‌ ವಿಂದ ಹಡ್ಮನ್‌ ಸರ್ಕಲ್‌ ವರಗೆ , 
7 |2.ಲಾವೆಲ್ಲೆ ರಸ್ತ- ಎಂ.ಜಿ. ರೋಡ್‌ನಿಂದ ರೀಚಂಡ್‌ ಸರ್ಕಲ್‌ ವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ 


9. 07.2021 
3.ಬಿಗೇಡ್‌ರ ರಸ್‌". ಎಂ.ಜಿ. ರೋಡ್‌ನಿಂದ ವಾರ್‌ ಮೆಮೊರಿಯಲ್‌ ಜಂಕ್ಷನ್‌ವರೆಗ ನಂ ರ 


BENGALURU SMART CITY L 


ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ - ಎಸ್‌ಸಿ ಎಂ ಯೋಜನೆಗಳ ಪ್ರಗತಿಯ ವರದಿ - ದಿನಾಂಕಃ03,03.2021 


IMITED 


. ರೂ. ಕೋಟಿಗಳಲ್ಲಿ ' 
r ಜ್‌ [ _ T 7 
| " - 
ತ್ರ.ಸಂ ' , ಯೋಜಸೆಯ ಹೆಸರು | ಯೋಜನಾ ಹಂತ ಜಸಿಯೊತ್ತ್ಯ | ತಂರ್ಣಗೊಳುವ 
| j , _\ | 
ಸ್ಮಾರ್ಟ್‌ ಟೆಂಡರ್‌ ಶ್ಯೂರ್‌ ರಸ್ತೆಗಳು ಫೇಸ್‌. ಬಿ ಹ್ಯಾಕೀಜ್‌ 1 NK , _ K 
೬ .ಸೇಂಟ್‌ ಜಾನ್ಸ್‌ ರಸ್ತ - ಕನ್ಬಿಂಗೃನ್‌ ರಸ್ತೆಯಿಂದ ಸೇಂಟ್‌ ಜಾನ್ಸ್‌ ಚರ್ಚ್‌ ರಸ್ತೆಯಪರೆಗೆ ಜಯಣಿ 2 
5 "2 ಸೇಂಟ್‌ ಜಾಸ್ನ್‌ ಚರ್ಟ್‌ ರಸ್ತೆ (ಹೊನ ಬರಿಬೂ ಬಜಾರ" ರಸ್ತೆ ಪ್ರೂಮಿಸೇಡ್‌ ರಸ್ತೆವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ ೫ 30.92.3031, 
7” ಸಾ ರ್ಟ್‌ ಟಿ೦ಡರ್‌ " ಶ್ಯೂರ್‌ ರಸ್ತೆಗಳು ಫೇಸ್‌ ಬೆ ಪ್ಯಾಕೇಜ್‌ 2 
j ಬಿಸ್ನರಣೆ (ಮಿಲ್ಲರ್ಸ್‌ ರಸ್ತೆ ಅಂಡರ್‌ಪಾಸ್‌ನಿಂದ ಹೈನ್ಸ್‌ ಸರ್ಕಲ್‌ ವರೆಗೆ) 
19 ರಸ್ತೆ (ಮಿಲ್ಲರ್ಸ್‌ ರಸ್ತೆಯಿಂದ ಕೀನ್ಸ್‌ ರಸ್ತೆಯವರೆಗೆ) ಕಾಮಗಾರಿ ಪ್ರಗತಿಯಲ್ಲಿದೆ: 43.42 30.07.2021 
| 3 Ke ಫೆ. i ರಸ (ಟ್ಲೀನ್ಸ್‌ ರಸ್ತೆಯಿಂದ ರೆಸ್ಟೆಲ್‌ ಮಾರ್ಕೆಟ್‌ ವೆರೆಗೆ) | > 
! H } I 
i 8 ಟಂಡಲ್‌ ರ್‌ ಶೋಲ್‌ ರಸ್ತೆಗಳು ಫೇಸ್‌ ಬಿ ಪ್ಯಾಕೇಯ 3 H - 7 F 
-ಬೇರಿರಿಗ್‌ ಆಸ್ಪತ್ರೆ ರಸ್ತಯಿಂದ ರಸ್ಸೆಲ್‌ ಮಾರ್ಕೆಟ್‌ ವರೆಗೆ § 
10 ಎಜ್‌ಕೆಪಿರನ್‌ಮುಂದ ೨ವಾಜಿ ರಸಪರಗೆ _ | ಕಾಮಗಾರಿ ಪುಗತಿಯಲ್ಲಿದ 16.94 30.07.2021 
| 
f ರ್‌ಕನ ್ರ ಗಳು ಫೇನ್‌ ಬೆಷ್ಯಾಕೇಜ್‌ 7 7 
೧8 ನ್‌ನಿಂದ ಜಿ. ಹಿ ರಸೆವರೆಗೆ) j . } 
ಮು ೦ದ ಸೇತು ರಾವ್‌ ರಸ್ತೆ ಜಂಕ್ಷನ್‌ ವರೆಗೆ) { ಮಿಗ ಮಿ IN 
21 ರದ ಕಚ್ನರಿರನ್ನೆ ಆ ತನ್‌ವರ ೫ ;  ಕಾಮಗಾರಿಪುಗತಿಯಲ್ಲಿದ | 2937 30.07.2021 
ie ಎಸ್‌ಜಪಿ ಲೆಸ್ಟೆ NE ಸ ಕನ್ಯ ದಿಂದ ಎನ್‌ಆರ್‌ ರಸ್ತೆ ಜಲಿಕ್ಷನ್‌ವರೆಗೆ) | 
{ 
ಸಾರ್‌ ತಂಡರ್‌ ಶೋರ್‌ ರಸ್ತೆಗಳು ಫೇಸ್‌ ಬಿ ಪ್ಯಾಕೇಜ್‌ 5 ; 
! /1. ರೇನ್‌ ಕೋರ್ಸ್‌ ರಸ್ತೆ (ಪಾ ಲೇಸ್‌ ರಸ್ತಯಿಂದ ಹರೇ ಕೃಷ್ಣ ರಸ್ತೆಯವರೆಗೆ). . . | 
| 12 12. ರಾಜ್‌ಭವನಸ್‌ ರಸ್ತೆ ಮೆರರ್ಸ್‌ ರಸ್ತ ಇಂಟರ್‌ ಸಕ್ಷನ್‌ ನಿಂದ ಅಲಿ ಅಸ್ಕರ್‌ ರಸ್ತೆ ) ಕಾಮಗಾರಿ ಪ್ರಗತಿಯಲ್ಲಿದೆ ' 48.92 30.07.2021 
3. ಪ್ಯಾಲೇಸ್‌ ರಸ್ತೆ (ಮಿಲ್ಲರ್ಸ್‌ ರಸ್ತೆ ಇಂಟರ್‌ ಸೆಕ್ಷನ್‌ ನಿಂದ ಬಸವೇಶ್ವರ ವೃತ್ತದವರೆಗೆ) ; " 
| } 
ಸಾರ್‌ ಟಲಡಲ್‌ " ಶ್ಯೂರ್‌ ರಸ್ತೆಗಳು ಫೇಸ್‌ ಬಿಪ್ಯಾಕ್‌ 6 H 
ರು ಬ್ಯಾ೦ಕ್‌ ಪೈತ್ತದಿಂದ ಬ ನ್‌ಜ್ಞಿಪಿ ರಸ್ತೆವರೆಗೆ H > 
! 13 ಲ್‌ ಕೆ.ಎಸ್‌ ಸ್ರಮ್ಮಯ್ಯ ರಸದಿ ಯಿಂದ ಲ್ಯಾಂ ಫೋರ್ಡ್‌ ರಸ್ತೆಯವರೆಗೆ ಕಾಮಗಾರಿ ಪ್ರಗತಿಯಲ್ಲಿದೆ 27.30 30.07.2021 
, | | 
| 7 
I ಒಟ್ಟು ‘ 481.65 
14 'ಶಿವಾಜಿನಗರ ಬಸ್‌ ಟರ್ಮಿನಲ್‌ ಪುನರಾಭಿವೃದ್ದಿ (ಟಿರ್ಮೀನಸ್‌ * ಪಾರ್ಕಿಂಗ್‌ ರಚನೆ * ಸುರಂಗಮಾರ್ಗ) | ಕಾಮಗಾರಿ ಪ್ರಗತಿಯಲ್ಲಿದೆ. 3.98 28.05.2021 
15, 'ಕಜ್ಮನ್‌ ಪಾರ್ಕ್‌ ಸ ಸಸ್ಯ ಕಾಶಿ ಪುನರಾಭಿವೃದ್ಧಿ ಮತ್ತು ಸಂರಕ್ಷಣಿ. ಫೇಸ್‌ ಎ ಕಾಮಗಾರಿ ಪ್ರಗತಿಯಲ್ಲಿದೆ . | 2.7 21072024 |, 
| 16 ಕಬ್ಬನ್‌ ಪಾರ್ಕ್‌ ನ ಸಸ್ಯ ಕಾಶಿ ಪ್ರನರಾಭಿವೃನ್ನಿ ಮೆತ್ತು ಸಂರಕ್ಷಣೆ ಫೇಸ್‌ `ಬಿ ಕಾಮಗಾರಿ ಪ್ರಗತಿಯಲ್ಲಿದೆ" | "3088 20.07.2021 
[ವಿ ನಿಧಾನ ಸೌಧ ವಿಕಾಸ್‌ ಸೌಧ, ಎ೦ಬಸ್‌ ಬೆಲ್ದೆಂಗ್‌ ಮತ್ತು ವಿ.ವಿ ಔವರ್‌ಗಳಿಗೆ ಎಲ್‌ಇಡಿ ಟಿಂಗ್‌ ಅಳವಡಿಕೆ - - 
pm ಕಾಮಗಾರಿ ಪೂರ್ಣಗೊಂಡಿದೆ 1.95 15,12.2020 


i 


" 


BENGALURL SMART CITY LIMITED 


ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ - ಎಸ್‌ ಸಿ ಎಂ ಯೋಜನೆಗಳ ಪ್ರಗತಿಯ ವರದಿ - ಬಿನಾ೦ಕ:03.03.2021 


ರೂ. ಕೋಟಿಗಳಲ್ಲಿ 


R | 
1 ಪರಿಷ್ಟತ ಪೂರ್ಣಗೊಳ್ಳುವ 
ಕಸಂ ಯೋಜನೆಯ ಹೆಸರು ಯೋಜನಾ ಹ೦ತ | ಯೋಜನ ವೆಚ್ಚ ಬಿನಾ 
18 [ಕಲರ್‌ ಮಾರ್ಕೆಟ್‌ ಜಂಕ್ಷನ್‌ ಇಂಟಿಗೇಟಡ್‌ ಮೊಬೆವೆಟಮತ್ತು ಜಂಕ್ಷನ್‌ ಸುಧಾರಣ ಕಾಮಗಾರಿ ಪ್ರಗತಿಯಲ್ಲಿದೆ 2130 13.09.2021 
7 
19 ಐತಿಹಾಸಿಕ ಅರ್ಥಿಕ ಕೇಂದ್ರಗಳ ಪುನರಾಭಿವೃಬ್ನಿ - ಕೆಆರ್‌ ಮಾರ್ಕಟ್‌ H ಕಾಮಗಾರಿ ಪ್ರಗತಿಯಲ್ಲಿದೆ | 38,61 | 02.01.2022 
# 
20 ಲ ನೆಹರು ಪೇನಿಟೋರಿಯಂ ಆಡಿಟೋರಿಯಂ ಬಾಕ್‌ ಮತ್ತು ಜಿಯೋಲಾಜಿಕಲ್‌ ರಾಕ್‌ ಗಾರ್ಡನ್‌ ಕಾಮಗಾರಿ ಪ್ರಗತಿಯಲ್ಲಿದೆ | 34.65 22.05.2022 
21 |ಪ್ರಾಜೆಕ್ಸ್‌ ೮ಶ್ಮಿ | ಕಾಮಗಾರಿ ಪೂರ್ಣಗೊಂಡಿದೆ 1 200 19.01.2021 
RR F ; 
2 [ಬಿಎಂಟಿಸಿ `ನಮ್ಮ ಮೆಟ್ರೋ ಫೀಡರ್‌ ಸೇವಗೆ ಎಲೆಕ್ಟಿಕ್‌ ಬಸ್‌ಗಳ ಐರಿಕದಿ ಕಾಮಗಾರಿ ಪ್ರಗತಿಯಲ್ಲಿದೆ 1 500 94.02.2022 
. 3 | ಟಿಂಚರ್‌ ಪ್ರಗತಿಯಲ್ಲಿದ LOA 
pe ಲ 
: 23 |ಐಸಿಸಿಸಿ-(ಇಂಟಿಗ್ರೇಟಿಡ್‌ ಕಮಾಂಡ್‌ ಅಂಡ್‌ ಕಂಟ್ಫೋಲ್‌ ಸೆಂಟರ್‌) | 124,85 ನೀಡಬೆಕಿರುತ್ತದೆ 
24 |ಮಂ೪D-19 ಬಿಕ್ಕಟ್ಟು ನಿರ್ವಹಣೆಗೆ ಔಟ ಗಳ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ 193 23.11.2020 
1 
1: |ಬೆಂಗಳೂರು ವೈಧ್ಯಕೀಯ ಮಹಾವಿಧ್ಧಾಲಯ ಮತ್ತು ಸಂಶೋಧನಾ ಸರಸ್ಕೆಯ ಆವರಣದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದೆ 12.50 | 1905202 
ಕಾಮಗಾರಿಗಳು ); i 
Bs | | 
26 |ಂಬಂ-1 ನಿರ್ವಹಣೆಗೆ ವ್ಯದ್ಯಕೀಯ ಸಲಕರಣೆಗಳಿಗೆ ಸಹಾಯಾನುದಾನ ಕಾಮಗಾರಿ ಪ್ರಗತಿಯಲ್ಲಿದೆ 25.61 | 3103202 
| A B F 
{ % yy H 
21 ಬಿಬಿಎಂಪಿ ಮತ್ತು ಬೆಂಗಳೂರು ನಗರ ಜಿಲ್ಲೆಗೆ ಡಿಜಿಟಲ್‌ ಆರೋಗ್ಯ ಮೂಲಸೌಕರ್ಯ ಕಾಮಗಾರಿ ಪ್ರಗತಿಯಲ್ಲಿದೆ 1322 | 1003202 
} 
(1 $ 
| 7 
28 | ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಿನಿ ಸಭಾಂಗಣ ಪೂರ್ಣಗೊಳಿಸುವಿಕೆ ಕಾಮಗಾರಿ ಪ್ರಗತಿಯಲ್ಲಿದೆ 4.08 24.06.2021 
| | | - 
29 |ಬಂಬಎಸ್‌ ಕಟ್ಟಿಡದಲ್ಲಿ ಡೇ ಕೇಲ್‌ ಸೆಂಟರ್‌ (ಕೈಚೆ) ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ 0.53 - 01.04.2021 
| | l 
'3 |ಕೆ. ಆರ್‌ ಮಾರ್ಕೆಟ್‌ ಹತ್ತಿರ ಮಾಂಸ ಮಾರುಕಟ್ಟೆಯ ನಿರ್ಮಾಣ | ಕಾಮಗಾರಿ ಪ್ರಗತಿಯಲ್ಲಿದೆ {8.14 | 29.12.2021 
} 
; H 
31 | ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೊಸ ಕಾಮಗಾರಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ | 280 04.09.2021 
} 
| \ 
32 |ಉದ್ಯಮ ಸಂಪನೂಲ ಯೋಜನೆ | ಟೆಂಡರ್‌ಪುಗತಿಯಲ್ಲಿದ 21.83 
} } 
| H 
33 ವರ್ಚುಯಲ್‌ ಕ್ಷೀವಿಕ್‌ ಸ್ಥಾಪನೆ ಟೆಂಡರ್‌ ಪ್ರಗತಿಯಲ್ಲಿದೆ 44 
ಒಟ್ಟು j 4835 | / 
ಸ್ಮಾರ್ಟ್‌ ಸಿಟಿ ಯೋಜನಾ ಮೊತ್ತ 930.00 } 


BENGALURU SMART CITY LIMITED kd 


ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ - ಎಸ್‌ ಸಿ ಎಂ ಯೋಜನೆಗಳ ಪ್ರಗೆತೀಯ ವರದಿ - ದಿನಾ೦ಕ:03.03.2021 


ರೂ. ಕೋಟಿಗಳಲಿ. 
| ” 7 7 
; - WW R ಪರಿಷ್ಟತ ಪೂರ್ಣಗೊಳ್ಳುವ 
ಕಸಂ ಯೋಜನೆಯ ಹೆಸರು | - ಯೋಜನಾ ಹಂತ ಯೋಜನಾ ವೆಚ್ಚ |. ದಿಸಾಂಕ; 
- 
ಒಮ್ಮುಣ/ ಸಪರ್ವಜನಿಕ - ಖಾಸಗ್ಗಿಸಹಭಾಗಿತ್ವ ಯೋಜನೆಗಳು | 
. I 
54 ಟೆಂಡರ್‌ ಶ್ಯೂರ್‌ ಮಾರ್ಗಸೂಚಿಗಳ ಅಡಿಯಲ್ಲಿ ಕೆಜಿ ರಸ್ತೆ ಮತ್ತು ಮಲ್ಲೇಶ್ಯೈರಂ ರಸ್ತೆಯ ಅಭಿವೃದ್ಧಿ i ಸಾಮಗಾನ ಪ್ರಗತಯನ್ಸಡ 28.13 
3 
34, . j 28. 
W |ಟಲಡರ್‌ ಶ್ಯೂರ್‌ ಮಾರ್ಗಸೂಚಿಗಳ ಅಡಿಯಲ್ಲಿ ಪ್ಯಾಲೆಸ್‌ ರಸ್ತೆಯ ಅಭಿವೃದ್ದಿ | ಕಾಮಗಾರಿ ಪ್ರಗತಿಯಲ್ಲಿದೆ 2551 
| K | ನ 
36. ಸಾರ್ನೆಜನಿತ ಬೆಳ ರಲ್ಲಿ ವಿದುತ್‌ ಉಳೆತಾಯ ವ್ಯವನ್ನೆಯನ್ನು f ಕಾಮಗಾರಿ ಪ್ರಗತಿಯಲ್ಲಿದೆ 80000 I ಬಿಬಿಎಂಪಿ 
'ಪಾಲುಡಾರಿಕೆ ಉಳಿತಾ Hl l " ಅನುಷಾನಗೂಳಿಸ 
| ಪರಿಷತ ನವಲರ್‌ಪ್ರಗಾಯಲ್ಲಿಡೆ 7] ಅನುಷ್ಯಾರಟೂಳಿಸು 
37 ಗಾಂಧಿನಗರದ ಸುಖ್‌ ಸಾಗಲ್‌ ಎದುರು ಮಲ್ಮಿ ವೆಲ್‌ ಕಾರ್‌ ಪಾರ್ಕಿ೦ಗ್‌ ನಿರ್ಮಾಣ | - 80.00 - 
| 
K ಮೆಲ್ಲಿ ಲವಲ್‌ ಕಾರ್‌ ಪಾರ್ಕಿಂಗ್‌ ನಿರ್ಮಾಣ ಗ್ರಿ ಹೊಸ್ಮತ್‌ ಅಸ್ಪತ್ರೆ | ಪರಿಷ್ಕೃತ ಡಿಪಿಆರ್‌ ಪ್ರಗತಿಯಲ್ಲಿದೆ 50.00 | 
38 1 } | » . 
ಲ್‌ ಕಾರ್‌ ಪಾರ್ಕಿಲಗ್‌ ನಿರ್ಮಾಣ 1 'ಪರಿಣ್ಣಿತ ಡಿಆರ್‌ ಪಗತಿಯಲ್ಲಿಡೆ 25.00 ] 
ಜನಿಕ ಖಾಸಗಿ ಸೆಹಬಾಗಿತ್ತ ಮೌಾಣನಗಳ ಮೊತ್ತ 1009.04 
” ENT 7 | 1939.04 | 
ಲೀ 
ವ್ಯವಸ್ಥಾಪಕ ನಿರ್ದೇಶಕರು ks hy 


ಬೆಂಗಳೂರು ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ 


ಬೆಆಗಾವಿ ಸ್ಮಾರ್ಟಪಿಟಿ ನಿಯಮಿತ 


RO ಭಷ 
5 ಮುಡಾಡಿ, ಬ 


72 0831-2401352. 


(ಸುಂ ಎ4 


BELAGAVI SMART CITY LIMITED 


1 Floor, BUDA Office, Ashok Nagar, 
Belagavi-590 016. 


Phone No.: 0831-2461352, 
PLIIIANAZO EPL 


5009 


ದಿನಾಂಕ: 03-03-2021 


ಕಾಮಗಾರಿಯಲ್ಲಿ 


ಕಾಮಗಾಲ 


TTT 


p 


ಲ ee 
™ Fd ದಾ ರಾವಾ ರ 
— - __ Annexurek ರ್‌ Total Amoun: 
Name of the Project Wo cost Torabable date of _linfrore)——— 
oo | fin Crore] pletlon_. el 
1 [Karbargi tate re ರ್‌ - ' 
NPAT Jake rejuvenation & recreational spaces 15.02.2021 al 
Smet Reads at Tioead Nr ee | - _ he 
(a Sat Tilokwadi Area (Package V] § ್‌ ಗ 
2 angress Rad, Mandoti road to 15 gat re I 
Nanseadt Rad) st gate, Mandal rersd to Znd pate. 3796 11.01.2021 Q1 _ _ ” 
Te th Ducting). $.65 Kms K i 
onstruction of Cycle Track and Footpath f [NS - 
F kom A 
_Surabb Hotel (NMY Packape 1) Puiron Ahk Orie 613 41.01.2021 [i 
~ A LL — 
4 
Smart Roads at Ramtecnh Nagar Arca (Package Ill) (4 4 Km} 2303 15.03.2021 ©! 
NC nF .- kt pe 
s Cr nstruction Font path aad Cycle Track (NMV} Parknge-3 {APMC 
5 junction Lo AzamNagar Y-juncticn and Azam Naga circle to Janark 607 20.02.2021 “Ql 
Shosssnen] 
pe _ . — | 
[3 Ioevelopment of Mahatma Phule Garden, Tilssawadl. 270 15.03.2021 0! _} 
7 [Maver Operated Auto Rikshaws 095 29.02.2021 qf 
8 const Construction ol] 10 Sed Hospital aNadagaon | 204 31.032021 01 
Wu | PS ಮ Wy ಸ WE — ರಾರಾ” 
{ 9 [smart Road with Paver Blocks avShanti Nagar actage [)) 850 31.03.2021 [el 
| | ರ್‌ ್‌ 
Consinuction of Cycle track. and Focitpath NMY Package WV; Railway 
1 28022021 i 
i 0 ore Brmko Factory 1k 449 2 ” 
\ 890 17.03.2021 Qt pl 
2 (Severe Road with Paver Bioeks at Shastri Nagar. Kapileshswar 816 28.03.2021 01 
Sabndvs Rod a5 aukoge 6]. 9.5 km 
. a _ RO ಲ 
351 28.03.2021 01 
Keds uowh Pure Blocks at Aon Conny (RC Nagas) 290 31032021 j a1 
Cay Package 17 _ Nu * 
r - \— —— —— 1654 | 
Tin Ronis aah Pave Bowker at Shaseri Naga “Balance | 
399 24.03.2021 “01 | 


fNurnh side of tdahores Phuie Rod till Nalfa} in Belapau Clty 


f f 
- —— j 


VE RF lacie tehisclNiagar-alonce 


Constricne 
16 fRosd (Behind fantaks Theaus & Godse colony are) in Helapavi Cicy 39% 22.03.2021 01 
ee _ _ SN 
| 1.07 20-03-2021 0 
| _ J 8 ಮ | 
{ef 231 31.03.2021 [eo i 
ans £2 MP ರ್‌ | SS 
1 Procutement a cue 4C Milling & CNC Turaing Mach ine for Sl) 033 31.01.2023 a1 
| ON 
for teeta & Plastic OY 30 $rintes & - i 
for for SHill Develcpment Center 504 31.01 2021 Ka 
391 23-03-2621 [ell 
snstuttion of Roads with Paver Bicchs at Ran) CHanpamma Nagar 2nd 375 21-07-702} a1 


Belagavi City Package- 25 . 


23 [yshres for Soar: Board cic tor omen Cerio 0.66 34012021 | 
719 30.03.2021 
670 38.03.2021 
೧17 30.03.2021 
Canstrocticn ci Reads sich Paver Backs at SII Colony (R.C. Rugar) 249 300202 01 
4364 2505 2021 02 ರಾ 
1250 2505.20: |] [ 
wart Ruaus Sh pur AF y 
Cael, Ve 020, Kapileshwar Colony. 
- 3403 24.661 
Phule Road nr Peth Road} 403 18.66 2021 [nd | 
; 


K re ನ ak 
White Topping 0° Rady Package: 213. Ashoka Cirle Sangollt 02 
ping 0° ack: - 31.05 2021 
32 JRayanna Circtc-Ki.tur Channamma Circle-Bogarves Clrcle-Gogte 3692 31.05 
Circle] (2. SP OfTive 19 Dharmanath Circle] lt — 
33 [Smart Ruad with White Topping at Anagol road (Dig Bazar To > 1035 30.04.2021 Q2 
Medical Shop (Package 9}: 1 2krn K —! 
34 |[Smiast Road vith White Tapping at Vadgaon Road to Mataveer 102 30.04.2021 92 
Bhowanf Package 11): 13.738 ನ 
ps | py pr k 5 2 
| 35 [NH Zone Bakers ache-Mahila Market 119 05202): 0. 
36 Cort ction Wf two Smart roads at KPTCL rad and Mandloli road 2239 15 04.2021 ೪2 
iWariation included} 
ph — | 
37 [White Topping of Roads Packzpe-S {Road from APSE Timaian Ts “1122 11.06.2021 2 
Kangra Kh _ N 
38 UCLT {Package-4] Chaonamuna Nayar & Tilikawadi Area 7.28 30032024 ೪ 334.027 
\ 
Ki 2 4 
39 30.05.2021 ೧2 
Sh: § Shivah Colony Area 693 J 
UG UT [Package-6} 5.202 2 
19 Loran Cen , EN RE © N 
} $6 LT [Paskage-7] 
4 é 3 0.05,202 2 
U 3g Rutway Cato tn tu Ravlway gate Ate 203 3 xl © 
WE Le EPackagc-8] Shukrawar Peth Road & Mahatma PhuleRosd | ಕ aE a N 
$3 (GUT [Package-9] Br. SPM Noad Kal Bohaddur Shastri Nagar Area 808 | 30:05,2021 [473 
UCT Gling with Decarariee Poles (PAN) Package 107 Bank of WSS pe 
1 ia w Bacveshuwar Cire. (Khasbag) 257 ಸಟಗ202] a 
| 
UG - LT Cabling with Decarative Poles (PAN) Package 11: ಭನ p 
45 Rasveshwar Circle (Kbashag} 1a Paison Ford Hossur ೫ 30032021 02 
iSmart Road with White Topping atHotel Miland to Gandhi Sutue K Ky ಸ 
| $5 [poh Showrusnl Package 10]: 1.23km ಸ 305085202 ೪2 
ನ g es — Re Se 
iConitruction of Roads with Paver Blocks at Rani Chennamma Nagar 3 190 98.05.2021 ೧ 
ISsage 10 Belagavi City Paciage-16, 
[ nitrucion olf S ೪0a Chi TT Fr 
J 4 Consivucion ul Roads wiih Paver Blochsan SY Road Chidamas Nagar Br $10520 | R | 
(a sh 6. aty Pact age 20 Sn ~l Re Ki ಹ 
\ Is ion of Roads wath Paver Blocks in Chidanibar Nagar Parv-llfin J A 
3 Bela Cry Package As 23 _ ಸ ರ (2 p 
Conmrurpon of Roady wiih Paver Blocks st Rani Ehannamma Nagar 2nd ಛ N U 
Stage part 11 in Belagan City Package. 26 ಸ 3008200] ೧2 
| Sonsuucton of Roads with Paver Bucks In Meityunjaya Nagar in 305 17.06, 2021 [y 
ಸ Etlagon ey el ಯ) 
52 Nmprevcincot of BM: ನ g EN ETT TT 3 
‘Coasuructon Fo path ond Cycie Track {NMV) Package-2 (Bauxite 
33 Rcudto Ganssh Temple via Hanuman Nagar Circle and KLE Schoul 26.39 11.09.2021 03 
[RT] _ } KR: ಬಿ 
j 
| ohne Tapping of Roads Package-3 [1. BOM Circle - Nath Pal Cirle 
} 54 pWadagann Circle-Nasahind Sucivty-RPD Cross-Tlokswad! First 28.11 20.08 2021 03 
[ i Rallsy gate} [2.Nath Pal- Kasturbai Balilashram-Gaaves Circle) 
} [marr oad with White Topping at Ashoka Circle 10 NH in Belagavi City pl 
65 [ras [ನ 7.45 03-08-2021 3 K 73.03 
56 [Parking for Priya buses" 2.26 08-07-2021 03 
57 pOewrlopment of Anpsaswadi at Belayavi Part: A** 10 } 
1.12 | 
ಗಂ ” WHS 
10.62 30.12.2021 
106 03.12.2021 
5.88 30.12.2021 
63 T Zonek Hawkers zonc-| PAN) 545 30-12-2021 H 
- ಖು ನ್‌ ST EES 120.05 
4 Bus Terminal - CET 3223 30.12.2021 
| 65 [Dewciapment ol Modern Mavket at Tilakwad: (Kolomandle) $6.69 31122021 
Providing baste fachly and upgrading infrastructure tn the newly 
66 y 
developed 


(et Madi Levelt. 


Todi 
WAT 


pent of 


74 \Consarsctnn of villages de 


Picting th rurat culture 


18 Munths 


of indis 


18 Months > 


21 Months 


‘eh Car Parking 


24 Months 


20 1 _ 21 Moths 


pe 


